ಕನಾಟಕ ವಿಧಾನ ಪರಿಷತ್ತು 


: ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1207 " 
ಸದಸ್ಯರ ಹೆಸರು ಶ್ರೀ ಕಾಂತರಾಜ್‌ (ಸ್ಠಳೀಯ ಸಂಸ್ಥೆಗಳು) 
ಉತ್ತರಿಸಬೇಕಾದ ದಿನಾಂಕ 22.09.2027 
ಉತ್ತರಿಸುವ ಸಚಿವರು ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ದಿ 
ಸಚಿವರು 
ಕ್ರಸಂ ಪ್ರಶ್ನೆ ಉತ್ತರ 
(ಅ) ಮೂಲಸೌಲಭ್ಯ ಅಭಿವೃದ್ದಿ ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯು 1996ರ 
ಇಲಾಖೆಯನ್ನು ಯಾವಾಗ ಸ್ಥಾಪನೆ | ಸೆಷ್ಟಂಬರ್‌ ನಲ್ಲಿ ಸ್ಥಾಪನೆಯಾಗಿದೆ. 
ಮಾಗು. dl ಇದರ ಧಯೋದ್ಮೇಶಗಳು: 
ಗ ' 1. ವಿಮಾನ ನಿಲ್ಮಾಣಗಳು: ಮತ್ತು ಸಣ್ಣ ವಿಮಾನ ಚಲಿಸುವ 
ವ್ಯಾಪ್ತಿಯಲ್ಲಿ ಬರುವ ವಿಗಮ, ಮಂಡಳಿ, ಭೆವೃದಿಪಡಿಸುವುದ 
ಇತರೆ ಅಂಗೆ ಸಂಸ್ಥೆಗಳಾವುವು: ಪಥಗಳನ್ನು (ಏರ್‌ ಸ್ತಿಪ್ಸ) ಅಭಿವೃ ಸು ಸ: ೨. 
(ವಿವರವಾದ ಮಾಹಿತಿ ನೀಡುವುದು) 2. ರೈಲ್ವೆ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ರೈಲ್ವೆ 
ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸುವುದು. 

3. ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವ (ಪಿಪಿಪಿ) ಆಧಾರದ 
ಮೇಲೆ ಮೂಲಸೌಲಭ್ಯ ಯೋಜನೆಗಳನ್ನು 
ಅಭಿವೃದ್ದಿಪಡಿಸಲು ವಿವಿಧ ಇಲಾಖೆಗಳಿಗೆ ಮಾರ್ಗದರ್ಶನ 
ನೀಡುವುದು ಮತ್ತು ಪಿಪಿಪಿ ಮಾದರಿಯ ಅನಷ್ಠಾನವನ್ನು | 
ಸುಗಮಗೊಳಿಸಲು ನೋಡಲ್‌ ಕಛೇರಿಯಂತೆ 
ಕಾರ್ಯನಿರ್ವಹಿಸುವುದು. | 
ಈ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ವಿಗಮ, ಮಂಡಲಿ, 

ಇತರೆ ಅಲಗ ಸಂಸ್ಥೆಗಳೆ೦ದರೆ. 

1. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಲಭ್ಯ | 
ಅಭಿವೃದ್ದಿ ನಿಗಮಃ( ಜ$!1೦೦. ಇದು (81) ಮತ್ತು GAL 
ವಿಷಯಗಳಿಗೆ ನೂಡಲ್‌ ಏಜಿನ್ಬಿಯಾಗಿರುತ್ತದೆ. 

2. ರೈಲ್ವೆ ಮೂಲಸೌಲಭ್ಯ ಅಭಿವೃದ್ಧಿ ಕಂಪವಿ (ಕರ್ನಾಟಿಕ ) 
ನಿಯಮಿತ, (8-ರೈಡ್‌) 

3. ಹಾಸನ ಮಂಗಳೂರು ಅಬಿವೃದ್ಧಿ ನಿಗಮ 
ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ (ಕರ್ನಾಟಕ) ನಿಯಮಿತ 

4. ಮೂಲಸೌಲಭ್ಯ ಅಬಿವೃದ್ಧಿ ನಿಗಮ : 
(ಕರ್ನಾಟಿಕುನಿಯಮಿತ (ಐಡೆಕ್‌ 

(ಆ) [ಕಳೆದ 5 ವರ್ಷಗಳಿಂದ ॥. ಕರ್ನಾಟಿಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಲಭ್ಯ 


ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 


ಅಭಿವೃದ್ಧಿ ನಿಗಮ: ಕಳೆದ 5 ವರ್ಷಗಳಲ್ಲಿ ರಾಜ್ಯ 


ಹಾಗೂ ಇದರ ವ್ಯಾಪ್ತಿಯಲ್ಲಿ ಬರುವ 


"ನಿಗಮ, ಮಂಡಳಿ, ಇತರೆ ಅಂಗ 


ಸಂಸ್ಥೆಗಳಿಗೆ ಕೇ೦ದ್ರ ಸರ್ಕಾರ ರಾಜ್ಯ 
ಸರ್ಕಾರ ಹಾಗೂ ಇತರೆ ಕಡೆಗಳಿಂದ 
ಎಷ್ಟು ಹಣ ಬಂದಿದೆ; ಖರ್ಚಾಗಿರುವ 
ಹಣವೆಷ್ಟು; ಉಳಿದಿರುವ ಹಣವೆಷ್ಟು; 
(ವರ್ಷವಾರು ವಿವರವಾದ ಮಾಹಿತಿ 
ನೀಡುವುದು. 


ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಿರುವ 
ಅನುದಾನದ ವರ್ಷವಾರು ವಿವರಗಳನ್ನು ಅನುಬಂದ - 
1ರಲ್ಲಿರಿಸಿದೆ. 


ಕಳೆದ 05 ವರ್ಷಗಳಲ್ಲಿ ಮೂಲಸೌಲಭ್ಯ ಅಬಿವೃದ್ಧಿ 
ಇಲಾಖೆಯ ವತಿಯಿಂದ ರೈಲ್ಟೆ ಮೂಲಸೌಲಭ್ಯ 
ಅಬಿವೃದ್ದಿ ಕಂಪನಿ (ಕರ್ನಾಟಕ) ನಿಯಮಿತ (ಕೈ-ರೈಡ್‌) 
ಮತ್ತ ಹಾಸನ - ಮಂಗಳೂರು ರೈಲ್ವೆ ಅಭಿವೃದ್ಧಿ ನಿಗಮ 
ನಿಯವಮಿತಗಳಿಗೆ ರಾಜ್ಯ ' ಸರ್ಕಾರ ಹಾಗೂ ಕೇಂದ್ರ 
ಸರ್ಕಾರದಿಂದ ಯಾವುದೇ ಅನುದಾನವನ್ನು 
ಒದಗಿಸಿರುವುದಿಲ್ಲ. 


(%) 


ಸದರಿ ಇಲಾಖೆಯಿಂದ ಯಾವ ಯಾವ 
ಯೋಜನೆಗಳನ್ನು  ಕೈಗೆತ್ತಿಕೊಳ್ಳಲಾಗಿದೆ; 
ಇವುಗಳು ಯಾವ " ಹಂತದಲ್ಲಿವೆ; 
(ವಿವರವಾಗಿ ಯೋಜನವಾರು ಮಾಹಿತಿ 
ನೀಡುವುದು 


ಮೂಲಸೌಲಭ್ಯ ಅಭಿವೃದ್ದಿ ಇಲಾಖೆಯಲ್ಲಿ 
ಕೈಗೊಳ್ಳಲಾಗುತ್ತಿರುವ ಕಾಮಗಾರಿಗಳ ವಿಷಯವಾರು 
ವಿವರಗಳನ್ನು ಈ ಕೆಳಕಂಡಂತೆ ಅನುಬಂಧಗಳಲ್ಲಿ 
ನೀಡಲಾಗಿದೆ. 

1. ವಿಮಾನ ನಿಲ್ಮಾಣ ಯೋಜನೆಗಳು - ಅಮುಬ೦ಂಧ-2 


2. ರೈಲ್ವೆ ಯೋಜನೆಗಳು: 


ಎ) ನೂತನ ರೈಲ್ವೆ ಮಾರ್ಗ ಯೋಜನೆಗಳು.- 
ಅನುಬಂಧ-3 " 

ಬಿ) ರಸ್ತೆ ಮೇಲು/ಕೆಳ ಸೇತುವೆ ನಿರ್ಮಾಣ 
ಯೋಜನೆಗಳ ಅನುಬಂಧ -4 


3. ಪಿಪಿಪಿ ಕೋಶವು ಆಡಳಿತ ಇಲಾಖೆಗಳು ಕೈಗೊಳ್ಳುವ 

ಪಿಪಿಪಿ ಯೋಜನೆಗಳ ನೋಡಲ್‌ ಏಜೆನ್ಸಿಯಾಗಿ 
ಕಾರ್ಯ ನಿರ್ವಹಿಸುತ್ತಿದ್ದು, ನೇರವಾಗಿ ಯಾವುದೇ 
ಯೋಜನೆಗಳನ್ನು ನಿರ್ವಹಿಸುವುದಿಲ್ಲ. 


(ಈ) 


ತರೈಡ್‌ 


"ರೈಡ್‌ (K-RID ಯೋಜನೆಯನ್ನು 
ಯಾವಾಗ ಪ್ರಾರಂಭ ಮಾಡಲಾಗಿದೆ; 
ಇದರ ರೂಪುರೇಷೆಗಳೇನು; ಕೇ೦ದ್ರ ಮತ್ತು 
ರಾಜ್ಯ ಸರ್ಕಾರಗಳ "ಪಾಲೆಷ್ಟು; “ಒಟ್ಟಾರೆ 
ಯೋಜನಾ . ವೆಜ್ಜವೆಷ್ಟು;: (ವಿವರವಾದ 
ಮಾಹಿತಿ ನೀಡುವುದು) .. . 


ಕೆ-ರೈಡ್‌ (K-್ಣID) ಯೋಜನೆಯ ರೂಪುರೇಷೆಗಳು 
ಮತ್ತು ಇದರಲ್ಲಿ ಕೇಂದ್ರ ಮತ್ತು ಠಾಜ್ಯ ಸರ್ಕಾರಗಳ 
ಪಾಲು ಹಾಗೂ ಇದರ ಒಟ್ಕಾರೆ ಯೋಜನಾ ವೆಚ್ಚದ 
ವಿವರಗಳನ್ನು ಅನುಬಂಧ- 5 ರಲ್ಲಿ ನೀಡಲಾಗಿದೆ. 


ಕೆ-ರೈಡ್‌ (K-R!Dನ) ಯೋಜಸೆಯಲ್ಲಿ ಹಾಲಿ 
ಎಷ್ಟು ಸಿಬ್ಬಂದಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾರೆ? (ಹೆಸರು, ಹುದ್ದೆಯ 
ಪದನಾಮ," ಮಾಸಿಕ" ಪಡೆಯುತ್ತಿರುವ 
ವೇತನದೊಂದಿಗೆ ವಿವರವಾದ ಮಾಹಿತಿ 
ನೀಡುವುದು) 


$ೆ-ರೈಡ್‌ ಸಂಸ್ಥೆಯಲ್ಲಿ ಪುಸ್ತುತ ಒಟ್ಟು 98 
ಅಧಿಕಾರಿ/ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. | 
ಅವರ ಹೆಸರು, ಹುದ್ದೆ, ಪದನಾಮ, ಮಾಸಿಕ 
ಪಡೆಯುತ್ತಿರುವ ವೇತನದ ವಿವರಗಳನ್ನು ಅಮುಬಂಧ- 
6 ರಲ್ಲಿರಿಸಿದೆ. 


ಐಡಿಡಿ 128 ಐಡಿಎ೦ 2021 - - 


(ವಿ.ಸೋಮಣ್ಣ) 
ವಸತಿ ಹಾಗೂ ಮೂಲಸೌಲಭ್ಯ ಅಬಿವೃದ್ದಿ 
"ಸಚಿವರು 


AORTA 


DETALLS OF PROJECT FUNDS RECEIVED AND EXPENSESS INCURRED DURING THE FY- 2016-17, Rs. in Lakhs 


PARTICULARS 


| SLNo. Opening Balance Receipts EXPENSES BALANCE 
§ 1A OV TRUMPET INTERCHANGE 687.80 687.80 
ddhionat Land BIAP 376.00 376.00 
ABSBP PROJECT 429.31 431.53 -2.22 


ich 


692.50 


MBIAP CELL/AVIATION DEVELOPMENT CELI. 28.64 31.06 22.58 
SIBIDAR AIRPORT 0.00 0.00] 
ORECHONAL AIR CONNECTIVITY 0:00 000) 500.00 
ADV. HASSAN AIRPORT 0001 3000 

IKK AMANGATLORE AIRPORT 700.001 700.00 
Ofptcernatiuonal Convention Centre 500.00 


730.24 


460.24} - | 541.76 
73 ' 626 


Gas Pipe Line 197.40 213.56 5.45 

Civ Gas Distribution 237.40 0.00 97.84 139.56 
—- 

GRAND TOTAL 3849.05 525.00 462.59 2825.92 


DETAILS OF PROJECT FUNDS RECEIVED AND EXPENSESS INCURRED DURING THE FY- 2017-18, Rs. in Lakhs 


PARTICULARS ಸ್‌ p ೫ ಸವ Po 
S1,No. f Opening Balance Receipts ENPENSES BALANCE 
1ADV TRUMPET INTERCHANGE ; 687.80 687.80 
2| Additional Land BIAP 37600 376.00 
3|BSBP PROJECT -2,22 100,00 | 94.65 3.13 
4[BIAP CELL/AVIATION DEVELOPMENT CELL 22.58 25,18 19.15 28.61 
S[BIDAR AIRPORT 0.00 T 0.00 
REGIONAL . AIR CONNECT: 500,00 19.58 084 518.74 
7]ADV. HASSAN AIRPORT ್ಲ , 0.00 0.00 
SICHIKKAMANGALORE AIRPORT ಧ j . 700.00 —T] 700.00 
Of Internatiuonal Convention Centre % 541.76 5284 488.02 
10| Tadadli f ; 62.26 21.23 4}.03 
i ifOas Pipe Line 5.45 20,00 p 7.88 6.67 
{ t2[City Gas Distribution - 139.56 0.33 139.23 
ig GRAND TOTAL ಸ 3022.29 144.76 { al 2843.20 


DETAILS OF PROJECT FUNDS RECEIVED AND EXPENSESS INCURRED DURING THE FY- 2018-19, Rs.'in Lakhs 


SLNo. | BARTICULARS | Opening Balance ] Receipts EXPENSES | BALANCE 
IADV TRUMPET INTERCHANGE 687.80 56.00 | 743,80 
2 Additicnal Land BIAP 376.00 376.00 
RY BSBP PROJECT 3.13 287.82 285.86 5.09 
HBLAP CELAL/AVIA TION DEVELOPMENT CELL 2801, 25.61 45.42 $80 
SIBIDAR AIRPORT 0.00 13.00 13.00] 0.00 
ಮ OPRECGIONAL, AIR CONNECTIVITY S87 945.05 899.83 563.06} . 
ADV TIASSAN AIRPORT ik 000] 0.00 
S[CEFHKKAMANGALORE AIRPORT 700.00[ 700.00 
9 Imcrnarisona) Convention Centre 488.92) 18,59 


470.33 


‘adadi 41,03 16.29 
Pipe Line 6.67] 5.93 
I2Ciwy Cas Distribution 139.23 
3 ¢ Roads Project 0.00 248.00 ; 
GRAND TOTAL 2290.13 2275.48 1284.94 


:3280.67 


DETAILS'OF PROJECT FUNDS RECEIVED AND EXPENSESS INCURRED DURING THE FY- 2019-20, Rs. in Lakhs 


SLNo, PARTICULARS | Opening Balance Receipts EXPENSES BALANCE 
ADV TRUMPET INTERCHANGE 735.80 1000.00 1743.80 
2lAdditional land BIAP 376.00) | 376.00 
31BSBP PROJECT ; 509) 600.00 203.22 401.87 
4|BIAP CELL/AVIA TION DEVELOPMENT CELL. 8.80 25,00 33.80 
SBIDAR AIRPORT 0.00 1604.00] 1375.00| 139.00 
6IREGIONAL, . AIR CONNECTIVITY 563.96 2900.00 hie 1591.68. 
7IADV. HASSAN AIRPORT 0.00] 23.60 53.10 -29.50 
_ $ICHIKK AMANGALORE AIRPORT 700.00 700.00 0.00] 
9 internatiucnal Convention Centre 470,33 0,60 169.73 
10] Tadadi 24,74 2.70 
Ii JGas Pipe Line 0.73 AS 
12|City Gas Distribution 139.23 _ 0.08] 130.15 
| 3 Alernate Roads Project 24500) ' 1 243.00 
14 'Shivamogga Airport 0.00 3401.20 672.44 2783.76 
JGRAND TOTAL 3280.67 9673.80 4987.85 7966.62 


ಕ 


i 


Ei AS SSR 


DETAILS OF PROJECT FLNDS RECEIVED AND ENXPENSESS INCURRED DURING THE FY- 2020-21, Rs. in Lakhs 
k C 


Bl 
SLNo. | LARS ULNRS 1 Opening Balance ol: Reccipts EXPENSES 3 BALANCE 
ADV TRUMPET INTERCHANGE 1743 80 1743.80 
[Additions land BIAP py 376.00[— ಸಾನ 376.00 
BSB) PRONECT 401.87] 55.47 346.40 
AIBIAP CELLIAVIATION DEVELOPMENT CELL 33.80| 25.40 8.00] 51.20 
SIBDAR AIRPORT. 139.00 189.00 
[REGIONAL . AIR CONNECTIVITY | 150168 EON 4368.19 2223.49 
SIADN HASSAN AIRPORT 39.40) : gi -29.50 
SICHUKK AMANCGALORL AIRPORT | | 0.001 
[ | 0|bteroauonal Convention Centre 1 E| 460.73 
tof Vadadi 0.70 771 2863 
§ il Gus Pipe Line | 5 -2.71 
& “iy Gas Distribution g K 139.15 
Alcor Roads Project | Ao } oo] 200.00] 
i4[Shivamogga Airport 2783.70 4008.57 6792.33 0.00 
ISPKarwar Airport ನ] 0.00 2788.43 2784.00| "43 
Raicbuiru Airport OOM ARS 0.00 120.86 
31PPD Pxpenses i 00 ENT 0.00 50.00 
L [Via pura Apo ¥ 0.00 0.00 50.00] 50.00 
GRAND TOTAL. 7960.62 1301396 13107.10 1 6373.48] 


ಅನುಬಂಧ-2 
1 ವಿಮಾನ ನಿಲ್ಮಾಣ ಯೋಜನೆಗಳು:- 


1. ಬೀದರ್‌ ವಿಮಾನ ನಿಲ್ಲಾಣ-ರಕ್ಷಣಾ ವಿಮಾನ ನಿಲ್ಮಾಣ ಬೀದರ್‌ ವಿಮಾನ ನಿಲ್ಮಾಣವನ್ನು 
ಸಾರ್ವಜನಿಕ ಬಳಕೆಗೆ ಅನುವಾಗುವಂತೆ ಅಭಿವೃದ್ಧಿಪಡಿಸಲು ಸುಮಾರು 22 ಎಕರೆ ಜಮೀನುಗಳನ್ನು 
ರೂ.11.11 ಕೋಟಿಗಳಲ್ಲಿ ಸ್ಕಾಧೀನಪಡಿಕೊಳ್ಳಲಾಗಿದೆ. ವಿಮಾನ ನಿಲ್ಮಾಣ ನಿರ್ಮಾಣವನ್ನು 

" ಅಂದಾಜು ರೂ.1228 ಕೋಟಿಯಲ್ಲಿ ಕೈಗೊಳ್ಳಲಾಗಿದೆ: ಸಾರ್ವಜನಿಕ ಉದ್ದೇಶಕ್ಕಾಗಿ 
ದಿನಾ೦ಕ:08.02.2020ರಿಂದ ಕಾರ್ಯಾಚರಣೆಯಲ್ಲಿದೆ. 


2. ಬೆಂಗಳೂರು ಸಿಗ್ನೇಚರ್‌ ಬಿಸಿನೆಸ್‌ ಪಾರ್ಕ್‌: ಕೆಂಪೇಗೌಡ ಅಂತರಾಷ್ಟ್ರೀಯ ವಿಮಾನ 
ನಿಲ್ದಾಣ, ದೇವನಹಳ್ಳಿ ಇಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಲಭ್ಯ ಅಭಿವೃದ್ದಿ: 
ನಿಗಮ ನಿಯಮಿತದ ಸುಪರ್ದಿಯಲ್ಲಿರುವ ಜಮೀನಿನಲ್ಲಿ ಬೆಂಗಳೂರು ಸಿಗ್ನೇಚರ್‌ ಬಿಸಿನೆಸ್‌ ಪಾರ್ಕ್‌ 
ಅಭಿವೃದ್ಧಿಪಡಿಸಲಾಗುತ್ತಿದ್ದು, - ಹಂತ" 1 (ಪ್ಯಾಕೇಜ್‌-1)ರ ಟ್ರಂಕ್‌ ಮೂಲಸೌಲಭ್ಯವನ್ನು 

ರೂ.167.82 ಕೋಟೆಗಳ ವೆಚ್ಚದಲ್ಲಿ ಅನುಷ್ಮಾನಗೊಳಿಸಲಾಗುತ್ತಿದೆ.. ” 


3. ಶಿವಮೊಗ, ವಿಮಾನ ಇಲ್ಲಾಣ: ಶಿವಮೊಗ್ಗ ವಿಮಾನ ನಿಲ್ಮಾಣವನ್ನು ಏರ್‌ ಬಸ್‌ 320 ಮತ್ತು 
ಸಮಾನ ವಿಮಾನಗಳ ಕಾರ್ಯಾಚರಣೆಗಾಗಿ ರೂ.38400 ಕೋಟಿ ಅಂದಾಜು ವೆಚ್ಚದಲ್ಲಿ 
ಅಭಿವೃದ್ಧಿಪಡಿಸಲಾಗುತ್ತಿದೆ. ಪ್ಯಾಕೇಜ್‌-1 ಮತ್ತು 2ರ ಕಾಮಗಾರಿಗಳು ಪ್ರಗತಿಯಲ್ಲಿದೆ. 


4. ವಿಜಯಪುರ ವಿಮಾನ ನಿಲ್ದಾಣ: ವಿಜಯಪುರ ವಿಮಾನ ನಿಲ್ದಾಣವನ್ನು ಎ.ಟಿ.ಆರ್‌-72 
ಮಾದರಿ ವಿಮಾನಗಳ ಕಾರ್ಯಾಚರಣೆಗಾಗಿ ರೂ.220.00ಕೋಟಿ ಅಂದಾಜು . ವೆಚ್ಚದಲ್ಲಿ 
ಅಭಿವೃದ್ಧಿಪಡಿಸಲಾಗುತ್ತಿದೆ. ಹಂತ-1ರ ಕಾಮಗಾರಿಗಳನ್ನು ರೂ೨5.00 ಕೋಟಿ ವೆಚ್ಚದಲ್ಲಿ 
ಕೈಗೊಳ್ಳಲಾಗುತ್ತಿದ್ದು; ಕಾಮಗಾರಿಗಳು ಪ್ರಗತಿಯಲ್ಲಿದೆ. 


5, ಕಾರವಾರ ವಿಮಾನ ವನಿಲ್ಮಾಣ: ಭಾರತೀಯ ಸೌಕಾದಳವು ಕಾರವಾರದಲ್ಲಿ (ಸೀಬರ್ಡ್‌ 
ಯೋಜನೆ) ಅಭಿವೃದ್ಧಿಪಡಿಸುತ್ತಿರುವ ರಕ್ಷಣಾ ವಿಮಾನ ನಿಲ್ದಾಣವನ್ನು ಸಾರ್ವಜನಿಕ 
ಉಪಯೋಗಕ್ಕಾಗಿ ಬಳಸಿಕೊಳ್ಳಲು ಸಿವಿಲ್‌ ಎನ್‌ಕೇವ್‌ ಮತ್ತು ಹೆಚ್ಚುವರಿ ಉದ್ದದ : ರನ್‌ವೇ 
ವಿಸ್ತರಣೆಗಾಗಿ 9710 ಎಕರೆ ಜಮೀನುಗಳನ್ನು ರೂಂ78a1 ಕೋಟಿ ವೆಚ್ಚದಲ್ಲಿ 
ಸ್ಥಾಧೀನಪಡಿಕೊಳ್ಳಲಾಗುತ್ತಿದೆ. ( 


6. ಹಾಸನ ವಿಮಾನ ನಿಲ್ದಾಣ : ಹಾಸನ ವಿಮಾನ ನಿಲ್ಮಾಣವನ್ನು ಎ.ಟಿ.ಆರ್‌-72 ಮಾದರಿ 

ವಿಮಾನಗಳ ಕಾರ್ಯಾಚರಣೆಗಾಗಿ ರೂ.193.65 ಅಂದಾಜು ವೆಚ್ಛದಲ್ಲಿ ಅಭಿವೃದ್ಧಿಪಡಿಸಲು 
ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. ಹಾಸನ: ವಿಮಾನ ವನಿಲ್ಮಾಣದ 
ಅಭಿವೃದ್ದಿಯನ್ನು ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ 
ನಿಯಮಿತದ ಮೂಲಕ 2 ಪ್ಯಾಕೇಜ್‌ಗಳಲ್ಲಿ ಇ.ಪಿ.ಸಿ ಮಾದರಿಯಲ್ಲಿ ಕೈಗೊಳ್ಳಲಾಗುತ್ತಿದೆ. ಪ್ಯಾಕೇಜ್‌ 1 
ಕಾಮಗಾರಿಗಳನ್ನು ರೂ.99.72 ಕೋಟಿ ವೆಚ್ಛದಲ್ಲಿ ಕೈಗೊಳ್ಳಲು ಸ್ನೀಕಾರ ಪತ್ರವನ್ನು ನೀಡಲಾಗಿದೆ. 


ನ್‌ ರಾಯಚೂರು ವಿಮಾನ 'ನಿಲ್ಲಾಣ "ರಾಯಚೂರು ವಿಮಾನ ನೆಲ್ಮಾಣವನ್ನು ಎ.ಟಿ.ಆರ್‌-72 
ಮಾದರಿ .ಬಿಮಾಸಗಳ ಕಾರ್ಯಾಚರಣೆಗಾಗಿ ಅಭಿವೃದ್ಧಿಪಡಿಸಲು ಮೆ:ರೈಟ್ಸ್‌ ಸಂಸ್ಥೆಯನ್ನು ವಿಸ್ತೃತ 
ಯೋಜನಾ ವರದಿಯನ್ನು ತಯಾರಿಸಲು .ಸಮಾಲೋಚಕರಾಗ್ಗಿ ಆಯೆ, ಮಾಡಲಾಗಿದೆ. ವಿಸ್ಟೃತ 
ಯೋಜನಾ 'ವರೆದಿಯನ್ನು ಸಿದ್ಧಃ ಪಡಿಸಲಾಗುತ್ತಿದೆ. "ವಿಸತ ಯೋಜನಾ ವರದಿಯ ತಯಾರಿಕೆಗಾಗಿ 
ಕಲ್ಯಾಣ ಕರ್ನಾಟಿಕ ಪ್ರದೇಶಾಭಿವೃದ್ದಿ ಮಂಡಳಿಯ ವತಿಯಿಂದ ರೂ.11.40 ಕೋಟಿಗಳನ್ನು 
ಬಿಡುಗಡೆ ಮಾಡಲಾಗಿರುತ್ತದೆ. 


LASER 


ನೂತನ ರೈಲು ಮಾರ್ಗಯೋಜನೆಗಳ ವಿವರ: 


1. ಮುನಿರಾಬಾದ್‌-ಮೆಹಬೂಬ್‌ನಗರ (ಗಿಣಿಗೇರಾ-ರಾಯಚೂರು) ನೂತನ ರೈಲ್ರೆ ಮಾರ್ಗ ಯೋಜನೆ — (170 
ಕೆ.ಮಿ)- 
> ರೂ.350.91 ಕೋಟಿಗಳ ಅಂದಾಜುವೆಚ್ಚದ (ಭೂಸ್ವಾಧೀನ ವೆಚ್ಚವೂ ಸೇರಿದಂತೆ) ಮುನಿರಾಬಾದ್‌- 
ಮೆಹಬೂಬ್‌ನಗರ ರೈಲ್ವೆ ಮಾರ್ಗ ಯೋಜನೆಯನ್ನು ಅಂದಾಜು ವೆಚ್ಚದ 50.50ರ ಅನುಪಾತದಲ್ಲಿ (ರಾಜ್ಯ 
ಸರ್ಕಾರದ ಪಾಲು ರೂ.675.45) ವೆಚ್ಚ ಹಂಚಿಕೆ ಮಾಡಿಕೊಳ್ಳಲು 2007ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರವು 
ಅನುಮೋದನೆ ನೀಡಿರುತ್ತದೆ. 
> ಈ ಯೋಜನೆಗೆ ಒಟ್ಟು 242141 ಎಕರೆ ಅಗತ್ಯವಿದ್ದು, ರೈಲ್ವೆ ಇಲಾಖೆಗೆ ಈವರೆಗೆ 1320.81 ಎಕರೆ 
ಜಮೀನನ್ನು ಭೂಸ್ವಾಧೀನಪಡಿಸಿ ಹಸ್ತಾಂತರಿಸಲಾಗಿದೆ. | 
> ಬಾಕಿ ಇರುವ 1100.6 ಎಕರೆ. ಜಮೀನಿನ ಭೂಸ್ವಾಧೀನ ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. 
K » ರಾಜ್ಯ ಸರ್ಕಾರದ ಪಾಲಿನ ಮೊತ್ತವಾದ ರೂ67545 ಕೋಟಿಗಳಲ್ಲಿ ಈವರೆವಿಗೂ ರೂ.666.58 
ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 
> ಗಿಣಿಣೇರಾ-ಗಂಗಾವತಿ ನಡುವಿನ 3880 ಕಿಮೀ ಮಾರ್ಗದ ಕಾಮಗಾರಿ ಪೂರ್ಣಗೊಂಡು ರೈಲು 
ಸೇವೆಯನ್ನು ಆರಂಭಿಸಲಾಗಿದೆ. . 
> ಈ ಯೋಜನೆಯನ್ನು ಜೂನ್‌ 2024ನೇ ಸಾಲಿನೊಳಗೆ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 


2. ತುಮಕೂರು-ದಾವಣಗೆರೆ ನೂತನ ರೈಲು ಮಾರ್ಗ ಯೋಜನೆ- (200 ಕ.ಮಿಂ:- 

> ರೂ.801.00 ಕೋಟಿಗಳ ಅಂದಾಜು ವೆಚ್ಚದ ತುಮಕೂರು-ದಾವಣಣೆರೆ ರೈಲು. ಮಾರ್ಗ ಯೋಜನೆಯನ್ನು 
ರೈಲ್ವೆ ಇಲಾಖೆಯೊಂದಿಗೆ 50:50 ರ ಅನುಪಾತದಲ್ಲಿ. (ರಾಜ್ಯ ಸರ್ಕಾರದ ಪಾಲು ರೂ.9005) ವೆಚ್ಚ ಹಂಚಿಕೆ 
ಮಾಡಿಕೊಳ್ಳಲು ಹಾಗೂ ಅಗತ್ಯವಿರುವ ಜಮೀನನ್ನು ಉಚಿತವಾಗಿ ರೈಲ್ವೆ ಇಲಾಖೆಗೆ ನೀಡುವ 
ಜವಾಬ್ದಾರಿಯೊಂದಿಗೆ 2016ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರವು ಅನುಮೋದನೆ ನೀಡಿರುತ್ತದೆ. 

> ಈ ಯೋಜನೆಗೆ ಒಟ್ಟು 2415.22 ಎಕರೆ ಅಗತ್ಯವಿದ್ದು ಒಟ್ಟು 130 ಎಕರೆ ಜಮೀನನ್ನು ರೈಲ್ವೆ ಇಲಾಖೆಗೆ 
ಹಸ್ತಾಂತರಿಸಲಾಗಿದೆ. oo 

> ರೈಲ್ವೆ ಇಲಾಖೆಯು ಉರುಕೆರೆ -ಶಿಮ್ಮರಾಜನಹಳ್ಳಿ (12.8.ಮೀ) ಮಾರ್ಗದ ಕಾಮಗಾರಿಯನ್ನು 
ಪ್ರಾರಂಭಿಸಿರುತ್ತದೆ. ; 

> ಬಾಕಿ ಇರುವ 2285.22 ಎಕರೆ ಜಮೀನಿನ ಭೂಸ್ವಾಧೀನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. 

> ರಾಜ್ಯ ಸರ್ಕಾರವು ನಿರ್ಮಾಣಕ್ಕಾಗಿ ರೂ.50ಕೋಟಿಗಳನ್ನು ನೈರುತ್ಯ ರೈಲ್ವೆ ಇಲಾಖೆಗೆ ಹಾಗೂ ಭೂಸ್ವಾಧೀನ 
ವೆಚ್ಚಕ್ಕಾಗಿ ರೂ.339.76ಕೋಟಿಗಳನ್ನು ಜಿಲ್ಲಾಧಿಕಾರಿಯವರಿಗೆ ಬಿಡುಗಡೆಗೊಳಿಸಿದೆ. 


3. ತುಮಕೂರು-ರಾಯದುರ್ಗ ನೂತನ ರೈಲು ಮಾರ್ಗ ಯೋಜನೆ-(_ 102 ಕ.ಮೀ)- 


> ರೂ.479.59 ಕೋಟಿಗಳ ಅಂದಾಜು - ವೆಚ್ಚದ ತುಮಕೂರು-ರಾಯದಮರ್ಗ, ರೈಲು ಮಾರ್ಗ ಯೋಜನೆಯನ್ನು 
ರೈಲ್ವೆ ಇಲಾಖೆಯೊಂದಿಗೆ 50:50 ರ ಅನುಪಾತದಲ್ಲಿ (ಭೂಸ್ಪಾಧೀನ ವೆಚ್ಚವೂ ಸೇರಿದಂತೆ ರಾಜ್ಯ ಸರ್ಕಾರದ 
ಪಾಲು ರೂ.239.80) ವೆಚ್ಚ ಹಂಚಿಕೆ ಮಾಡಿಕೊಳ್ಳಲು 2010ನೇ ಸಾಲಿನಲ್ಲಿ. ರಾಜ್ಯ ಸರ್ಕಾರವು 
ಅನುಮೋದನೆ ನೀಡಿರುತ್ತದೆ. ~ 

> ಈ ಯೋಜನೆಗೆ ಒಟ್ಟು 1398.50 ಎಕರೆ ಅಗತ್ಯವಿದ್ದು, ಒಟ್ಟು 652.34 ಎಕರೆ ಜಮೀನನ್ನು ರೈಲ್ವೆ ಇಲಾಖೆಗೆ 
ಹಸ್ತಾಂತರಿಸಲಾಗಿದ್ದು, - 

> ಬಾಕಿ ಇರುವ 746.18 ಎಕರೆ ಜಮೀನಿನ ಭೂಸ್ವಾಧೀನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. : 

> ರಾಜ್ಯದ ಪಾಲಿನ ಮೊತ್ತವಾದ ರೂ.239.79 ಕೋಟಿಗಳಲ್ಲಿ ಈವರೆವಿಗೂ ರೂ.239.80 ಕೋಟಿಯನ್ನು 

ಬಿಡುಗಡೆಗೊಳಿಸಿದೆ. 


4. ಬಾಗಲಕೋಟಿ - ಕುಡಚಿ ನೂತನ ರೈಲ್ತೆ ರಲ್ಲೆ ಮಾರ್ಗ ಯೋಜನೆ- (144.05 8.ಮಿೀ)- 

_ > ರೂ. 816.14 ಕೋಟಿಗಳ ಅಂದಾಜು ವೆಚ್ಚದ ಬಾಗಲಕೋಟೆ - ಕುಡಚಿ ರೈಲು ಮಾರ್ಗ ಯೋಜನೆಯನ್ನು 
ರೈಲ್ವೆ ಇಲಾಖೆಯೊಂದಿಗೆ 5050 ರ ಅನುಪಾತದಲ್ಲಿ (ರಾಜ್ಯ ಸರ್ಕಾರದ ಪಾಲು ರೂ.408.07) ವೆಚ್ಚ 
ಮಂಚಿ “ಮಾಡಿಕೊಳ್ಳಲು ಹಾಗೂ ಅಗತ್ಯವಿರುವ ಜಮೀನನ್ನು ಉಚಿತವಾಗಿ ರೈಲ್ವೆ ಇಲಾಖೆಗೆ ನೀಡುವ 
ಜವಾಬ್ದಾರಿಯೊಂದಿಗೆ 2011ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರವು ಅನುಮೋದನೆ ನೀಡಿರುತ್ತದೆ 

> ಈ ಯೋಜನೆಗೆ ಒಟ್ಟು 2654.81 ಎಕರೆ ಅಗತ್ಯವಿದ್ದು, ಒಟ್ಟು 1575. 23 ಎಕರೆ ಜಮೀನನ್ನು ರೈಲ್ವೆ 
ಇಲಾಖೆಗೆ ಹಸ್ತಾಂತರಿಸಲಾಗಿದೆ. 

> ಬಾಗಲಕೋಟೆ - ಖುಜ್ಞಿದೋಣಿ ನಡುವಿನ 30 8. ಮೀ ಮಾರ್ಗದ ಕಾಮಗಾರಿ ಪೂರ್ಣಗೊಂಡು ರೈಲು 
ಸೇವೆಯನ್ನು ಆರಂಬಿಸಲಾಗಿದೆ. 

> ಬಾಕಿ ಇರುವ 1079.58 ಎಕರೆ ಜಮೀನಿವ ಭೂಸ್ನಾಧೀನ ಪ್ರ ಪ್ರಕಿಯೆ ಪ್ರಗತಿಯಲ್ಲಿದೆ. 

> ರಾಜ್ಯದ ಪಾಲಿನ ಮೊತ್ತವಾದ ರೂ.408.07 ಕೋಟಿಗಳಲ್ಲಿ. ಈವರೆವಿಗೂ ರೂ.148.84 ಕೋಟಿಯನ್ನು 
ನಿರ್ಮಾಣ ಕಾಮಗಾರಿಗೆ ರೈಲ್ವೆ ಇಲಾಖೆಗೆ ಹಾಗೂ ರೂ.332.02 ಕೋಟಿಗಳನ್ನು ಭೂಸ್ವಾಧೀನ ವೆಚ್ಚಕ್ಕಾಗಿ 
ಜಿಲ್ಲಾಧಿಕಾರಿಯವರಿಗೆ ; ಏಡುಗಡೆಗೊಳಿಸಲಾಗಿದೆ. 


5. ಚಿಕ್ಕಮಗಳೂರು- ಬೇಲೂರು ನೂತನ ರೈಲ್ವೆ ಮಾರ್ಗ ಯೋಜನೆ (2210 ಕ.ಮಿಲ)-- 

> ರೂ.657.80 ಕೋಟಿಗಳ ಅಂದಾಜು ವೆಚ್ಚದ ಚೆಕ್ಕಮಗಳೂರು-ಸಕಲೇಶಪುರ ರೈಲು ಮಾರ್ಗ 

ಯೋಜನೆಯನ್ನು ರೈ ಲ್ವ ಇಲಾಖೆಯೊಂದಿಗೆ 50: 50 ರ ಅನುಪಾತದಲ್ಲಿ (ರಾಜ್ಯ ಸರ್ಕರದ ಪಾಲು 
ರೂ.3285) ವೆಚ್ಚ 'ಮುಚಿಕೆ ಮಾಡಿಕೊಳ್ಳಲು ಹಾಗೂ ಅಗತ್ಯವಿರುವ ಜಮೀನನ್ನು ಉಚಿತವಾಗಿ ರೈಲ್ವೆ 

ಇಲಾಖೆಗೆ ನೀಡುವ ಜವಾಬ್ದಾರಿಯೊಂದಿಗೆ 2010ನೇ ಸಾಲಿನಲ್ಲಿ. ರಾಜ್ಯ ಸರ್ಕಾರವು ಅನುಮೋದಸಿ 
ನೀಡಿರುತ್ತದೆ. 

> ಈ ಯೋಜನೆಗೆ ಒಟ್ಟು 324.02 ಎಕರೆ ಅಗತ್ಯವಿದ್ದು, ಒಟ್ಟು 156.83 ಎಕರೆ ಜಮೀನನ್ನು ರೈಲ್ವೆ ಇಲಾಖೆಗೆ 
ಹಸ್ತಾಂತರಿಸಲಾಗಿದೆ. 

> ಬಾಕಿ ಇರುವ 167.1 ಎಕರೆ ಜಮೀನಿನ ಭೂಸ್ವಾಧೀನ ಪ್ರಕ್ರಿಯೆ ಈ ಕೆಳಕಂಡಂತೆ ಎರುತ್ತದೆ. 


> ನಿರ್ಮಾಣ ಕಾಮಗಾರಿಗಾಗಿ ರೈಲ್ವೆ ಇಲಾಖೆ ರೂ.2500 ' ಕೋಟಿಗಳನ್ನು ಹಾಗೂ ಈ ಯೋಜನೆಗೆ 
ಅಗತ್ಯವಿರುವ ಜಮೀನನ್ನು ಭೊಸ್ಡಧಿವವಿಸೊಳ್ಳಲು ರೂ.122.45 ಕೋಟಿಗಳನ್ನು ಜಿಲ್ಲಾಧಿಕಾರಿಗಳಿಗೆ 
ಬಿಡುಗಡೆ 'ಮಾಡಲಾಗೆದೆಸ ್ಸಫಿ ಕ 


6. ಬೇಲೂರು -ಹಾಸನ ನೂತನ" ಲೆ ಮಾರ್ಗ ಯೋಜನೆ- (32 ಕ.ಮಿಂ)- 

> ರೂ.462.08 ಕೋಟಿಗಳ “ಅಂದಾಜು "ವೆಚ್ಚದ ಬೇಲೂರು“: "ಹಾಸನ ರೈಲು" ಮಾರ್ಗ ಯೋಜನೆಯನ್ನು ರೈಲ್ವೆ 
ಇಲಾಖೆಯೊಂದಿಗೆ 50:50 ಅನುಪಾತದಲ್ಲಿ ವೆಚ್ಚ ಹಂಚಿಕೆ ಮಾಡಿಕೊಳ್ಳಲು ಹಾಗೂ ಅಗತ್ಯವಿರುವ 
ಜಮೀನನ್ನು ಉಚಿತವಾಗಿ ರೈಲ್ವೆ ಇಲಾಖೆಗೆ ನೀಡುವ `ಜವಾಬ್ದಾರಿಯೊಂದಿಗೆ ರಾಜ್ಯ ಸರ್ಕಾರವು 2019ನೇ 
ಸಾಲಿನಲ್ಲಿ ಅನುಮೋದನೆ ನೀಡಿರುತ್ತದೆ. ; 

> ರೈಲ್ವೆ ಇಲಾಖೆಯು Final Location Survey ಯ ಟೆಂಡರ್‌ಅನ್ನು ಅಂತಿಮಗೊಳಿಸಿದ್ದು, Survey 
ಕಾರ್ಯ ಪ್ರಗತಿಯಲಿದೆ. 


7. ದದಗ-ವಾಡಿ ನೂತನ ರೈಲ್ವೆ ಮಾರ್ಗ ಯೋಜನೆ- (252.5 ಕಿ.ಮೀ): - 

> ರೂ. 1922.14 ಕೋಟಿಗಳ ಅಂದಾಜು ವೆಚ್ಚದ ಗದಗ-ವಾಡಿ ರೈಲ್ವೆ: ಮಾರ್ಗ ಯೋಜನೆಯನ್ನು ರೈಲ್ವೆ 
ಇಲಾಖೆಯೊಂದಿಗೆ 50:50 ರ ಅನುಪಾತದಲ್ಲಿ (ರಾಜ್ಯ ಸರ್ಕಾರದ ಪಾಲು ರೂ.961.07) ವೆಚ್ಚ ಹಂಚಿಕೆ : 
ಮಾಡಿಕೊಳ್ಳಲು ಹಾಗೂ ಅಗತ್ಯವಿರುವ ಭೂಮಿಯನ್ನು ಭೂಸ್ವಾಧೀನ ಪಡಿಸಿಕೊಂಡು ಉಚಿತವಾಗಿ. 
ನೀಡುವ ಜವಬ್ದಾರಿಯೊಂದಿಗೆ ರಾಜ್ಯ ಸರ್ಕಾರವು 2014ನೇ ಸಾಲಿನಲ್ಲಿ ಅನುಮೋದನೆ ನೀಡಿರುತ್ತದೆ. 

> ಈ ರೈಲು ಮಾರ್ಗದ ಯೋಜನೆಗೆ ಅಗತ್ಯವಿರುವ ಜಮೀನನ್ನು ಕೆ.ಐ.ಎ.ಡಿ.ಬಿ. ವತಿಯಿಂದ ಭೂಸ್ವಾಧೀನ 
ಪಡಿಸಿಕೊಳ್ಳಲಾಗಿದೆ. 

> ಈ ಯೋಜನೆಗೆ ಒಟ್ಟು 3913.51 ಎಕರೆ ಅಗತ್ಯವಿದ್ದು, ಈವರೆವಿಗೂ 2816.76 ಎಕರೆ ಜಮೀನನ್ನು 
ಭೂಸ್ಪಾಧೀನ ಪಡಿಸಿಕೊಂಡು ರೆ ೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. 

> ಉಳಿದ ಅಗತ್ಯವಿರುವ ಜಮೀನನ್ನು ಭೂಸ್ಪಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ಪ್ರಗತಿಯಲ್ಲಿದ್‌ 

>» ತಳಕಲ್‌-ಕುಷ್ಪಗಿ ನಡುವಿನ 52 ಕಿ.ಮೀ ಹಾಗೂ ವಾಡಿ-ಶಹಾಪುರ ನಡುವಿನ ರೈಲ್ವೆ ಹಳಿ 47 ಕಿಮೀ 
ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ. 

> ಬಾಕಿ ಇರುವ 1096.75 ಜಮೀನಿನ ಭೂಸ್ವಾಧೀನ ಪ್ರಕ್ರಿಯೆ ಪಗತಿಯಲ್ಲಿರುತ್ತದೆ. : 

> ರಾಜ್ಯ ಸರ್ಕಾರದ ಪಾಲಿನ ಮೊತ್ತದಲ್ಲಿ ರೂ. 14988 ಕೋಟಿಗಳನ್ನು ನಿರ್ಮಾಣ ಕಾಮಗಾರಿಗಾಗಿ ರೈಲ್ವೆ 
ಇಲಾಖೆಗೆ ಬಿಡುಗಡೆಗೊಳಿಸಲಾಗಿದೆ. ಭೂಸ್ಪಾಧೀನ ವೆಚ್ಚಕ್ಕಾಗಿ ಈವರೆವಿಗೂ ರೂ.299.66 ಕೋಟಿಯನ್ನು 
ಕೆ.ಐ.ಎ.ಡಿ.ಬಿ.ಗೆ ಬಿಡುಗಡೆ ಮಾಡಲಾಗಿದೆ. 


§. ಶಿವಮೊಗ್ಗ- ಶಿಕಾರಿಮರ- ರಾಣೆಬೆನ್ನೂರು ನೂತನ ರೈಲು ಮಾರ್ಗ ಯೋಜನೆ- 103 ಕೀ.ಮಿ: 
> ರೂ.೨56.00 ಕೋಟೆಗಳ ಅಂಬಾಜು ವೆಚ್ಚದ ಶಿವಮೊಗ್ಗ--ಶಿಕಾರಿಪುರ ರಾಣಿಬೆನ್ನೂರು ಮೂತವ ರೈಲು 
ಮಾರ್ಗ ಯೋಜನೆಗೆ ರೈಲ್ವೆ ಇಲಾಖೆಯೊಂದಿಗೆ 50:50 ರ ಅನುಪಾತದಲ್ಲಿ (ರಾಜ್ಯ ಸರ್ಕಾರದ ಪಾಲು 
ರೂ.478 ಕೋಟಿಗಳು) ವೆಚ್ಚ ಹಂಚಿಕೆ ಮಾಡಿಕೊಳ್ಳಲು ಹಾಗೂ ಭೂಸ್ಥಾಧೀನಕ್ಕೆ ವೆಚ್ಚಕ್ಕೆ ತಗಲುವ ವೆಚ್ಚ 
ರೂ.244.73 ಕೋಟಿಗಳನ್ನು” ನೀಡುವ ಜವಬ್ದಾರಿಯೊಂದಿಗೆ 2019ನೇ ನನಲ್ಲನಲ್ಲಿ ರಾಜ್ಯ ಸರ್ಕಾರವು 
- ಅನುಮೋದನೆ ನೀಡಿರುತ್ತದೆ. 


> ಈ ಯೋಜನೆಗೆ 1431 ಎಕರೆ ಜಮೀನಿನ ಅಗತ್ಯವಿದ್ದು, ಅಗತ್ಯವಿರುವ ಭೂಮಿಯನ್ನು ತ್ವರಿತವಾಗಿ 
ಭೂಸ್ನಾಧೀನಪಡಿಸಿಕೊಳ್ಳಲು ಕರ್ನಾಟಿಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ. ವಹಿಸಲಾಗಿದೆ. 

ನ ಈವರೆಗೆ ಭೂಸ್ವಾಧೀನಕ್ಕಾಗಿ ರೂ66.79 ಕೋಟಿಗಳನ್ನು ಕರ್ನಾಟಿಕ ಕೈಗಾರಿಕಾ ಪ್ರದೇಶಾಭುವೃದ್ಧಿ ಮಂಡಳಿಗೆ 
ನ ಬಿಡುಗಡೆ ಮಾಡಲಾಗಿದೆ. 


9. ಧಾರವಂಡ-ಬೆಳಗಾವಿ ನೂತನ ರೈ ರೈಲು ಮಾರ್ಗ ಯೋಜನೆ 4B $ಮಿಲ- 
_೫-ರೂ೨2724 -. ಕೋಟಿಗಳ ಅಂದಾಜು ವೆಚ್ಚದ ಧಾರವಾಡ-ಬೆಳಗಾವಿ ನೂತನ ರೈಲು ಮಾರ್ಗ 
: ಯೋಜನೆಯನ್ನು ರೈಲ್ವೆ ಇಲಾಖೆಯೊಂದಿಗೆ -50:50 -ವೆಚ್ಚ. ಹಂಚಿಕೆ ಕೈಗೆತ್ತಿಕೊಳ್ಳಲು ಹಾಗೂ ಹಾಗೂ 
) " ಅಗತ್ಯವಿರುವ ಭೂಮಿಯನ್ನು" ಭೂಸ್ವಾಧೀವ ಪಡಿಸಿಕೊಂಡು ಉಚಿತವಾಗಿ ನೀಡುವ. ಆಶ್ವಾಸನೆ ನೀಡಿದ 
. ಪಂತರ. ರೈಲ್ವೆ ಇಲಾಖೆಯು. ಈ ಯೋಜನೆಯನ್ನು 2020ರ ಕೇಂದ್ರ ಮುಂಗಡ ಪತ್ರದಲ್ಲಿ ಮಂಜೂರು 
ಮಾಡಿದೆ. 


> ರೈಲ್ವೆ ಇಲಾಖೆಯು ಈ "ಯೋಜನೆಯ ವಿಸ್ನತ ಅಂದಾಜು ಪಟ್ಟಿಯನ್ನು ರಾಜ್ಯ ಸರ್ಕಾರಕ್ಕೆ 2021ರ ಜೂನ್‌ 

ಬ ತಿಂಗಳಿನಲ್ಲಿ ಸಲ್ಲಿಸಿದೆ. ಈ ಯೋಜನೆಯ ಅಂದಾಜು ವೆಚ್ಚ ರೂ. 927.40 ಕೋಟಿಗಳಾಗಿದ್ದು, ರಾಜ್ಯ 
ಸರ್ಕಾರದ ಪಾಲು (ಭೂಸ್ಪಾಧೀನ ವೆಚ್ಚವೂ ಸೇರಿ) ರೂ. 534.83 ಕೋಟಿಗಳಾಗಿರುತ್ತದೆ. ಈ ವೆಚ್ಚ 
ಹಂಚಿಕೆಯ ಪ್ರಸ್ತಾವನೆಗೆ ಸಚಿವ ಸಂಪುಟದ ಅನುಮೋದನೆಯನ್ನು ಪಡೆಯಲು ಕಮವಹಿಸಲಾಗುತಿದೆ. 


ಸಂಸತ 


Statement tshowing the on going Cost Sharing RoB/RuB Project works in 


Kararitaka 
as on 18.09.2021 
- (Rs, in crores) 
SI.No LC No Location - . Total .: State Share |.-- Amount Balance 
' » Estimated Released ' 
Cost 
1 Hubballi -Kusgal 39.69 . 19.85. 1152 8.33 
2 3A Chittapura, Kalaburagi 36.33 22.49 7” 22.30 0.19 
3 7 Bangarapete - 24.79 12.39 0.57 11.82 
Mariguppam - 
16 Kengeri - Hejjala 23.73 12.51 0.00 12.51 
5 27 Rajanukunte pS 56.9 2877 28.76 0.01 
Doddaballapura 
6 32 Doddaballapura - 45.8 25.26 25.26 0 
Oddarahalli 
7 32 Bhadaravathi 18.3 18.03 11.15 | 6.88 
8 32 Gadag- Hombal 23.08 13.79 13.79 0,00 
9 43A Bidar 5.8 3.91 3.30 0.61 
10 45&46 | Bidar - 2.15 2.15 0.89 1.26 
11 47 Bengaluru - Mysuru 1500 | 1934 19.34 0.00 
12 48 Shivamogga 16.40 8.93 8.93 0.00 
13.|62&64 | Bhagyanagar - Koppal 35.13 17.57 25.42 0 
14 8B Afzalpura Road near 35.05 17.52 \ 17.52 0 
Gulabarga . 
15 Bridge | Jevargi Road, Kalaburagi. 23.5 23.50 23.50 0.00 
No.567/1 - 
16 80 Vijayapura Town 26.25 18.01 18.01 0.00 
17 101 Srirangapatna - 16.20 8.10 8.06 - 0.04 
Napanahalli 
18 110 Bellari 18.93 9.66 6.00 3.66 
19 111 Bellari 24.63 12.31 0.00 12.31 
20 112 Hubballi - Guntakal 21.91 10.95 10.23 0.72 
21 114 Bellary - 49.25 38.53 37.74 0.79 
Sathyanarayanapet _ 
22 116 Bangarapete - Maralahalli 18.47 10.14 18.10 1.81 
233 1 120 Byatarayanahalli - Taykal 23.49 12.68 0.94 11,74 
24 129 Devanagundi 18.59 9.51 0.00 9.51 
25 146 B Mangalore : 5.16 . 2.28 2.28 0 
26 KM Davanagere - Harihara 19.13 19.13 17.09 2.04 
326/10- 
327 , 
27 Approch | Davanagere - Harihara 21,757 21.757 23.11 -1.35 
road to 
KM 
326/10- 
327 D-H 
28 385 Londa - Mecraj 19.38 9.69 8.00 1.69 


29 388A Hubballi - Meeraj 24.05 14.86 14.86 0 
30 438 Rayabhag - Chinchili 16.42 8.55 8.55 0 
31 27 & 47 Chinnadagudihundi and 41.55 20.77 0.00 20.77 
Badanaguppe Mysore 
Chamarajanagara Section } 
32 Km Naganahalli Yard 2.00 2.00 2.00 0.00 
129/900- 
130/000° 
33 381 Desur - Belagavi 27.28 14.53 14.53 0.00 
34 227 Haveri 33.85 17.74 17.74 0.00 
35 102 kuditini ‘yard Between 26.36 13.18 13.32 0.14 
Hospete- Bellary station. y | 
81 Ibrhimpura - Vijayaopura 20.62 12.01 11.54 0.47 
37 03 Km | Hassan-Sakleshpur 45.99 27.70 18.68 9,02 
38 79 Holenarisepura -Mavinekere 39.93 19.96 10.03 9.93 
39 78 Holenarisepura -Mavinekere 15.57 7.79 0.00 7.79 
40 84 Tiptur Railway Station 6.50 3.37 3.37 0.00 
41 66 Koppal -Ginegera 23.65 13.13 3.00 10.13 
42 34 Bhadravathi-Shimoga 25.92 13.46 3.69 9.77 
43 49 Shiomga-Kumsi 60.76 21.68 4.34 17.34 
44 52 Shimoga-Kumsi 29.63 15.31 2.81 12.50 
45 37 Kyatasandra Station between 35.43 20.54 0.00 20.54 : 
Bengaluru-Tumkuru Railway 
46 297 Dharwad 16.18 8.09 0.00 8.09 
Total 1176.487 683.427 490.27 211.06 


LAS 5 


ಕೆ-ರೈಡ್‌ ವತಿಯಿಂದ ಅನುಷ್ಮ್ಠಾನಗೊಳಿಸುತ್ತಿರುವ ಯೋಜನೆಗಳ ವಿವರ - 
-ಎಸ್‌ಪಿವಿ. ಮಾರ್ಗದ ಮೂಲಕ ` ನಾಲ್ಕು"-` ಯೋಜನೆಗಳ ಅನುಷ್ಠಾನವನ್ನು : ಕೆ-ರೈಡ್‌ಗೆ - ವಹಿಸಲಾಗಿದೆ. 
ಇವುಗಳಲ್ಲಿ ಹಾಸನ ಮಂಗಳೂರು ಗೇಜ್‌ ಪರಿವರ್ತನೆ ಮಾತ್ರ ಪೂರ್ಣಗೊಂಡಿದೆ ಮತ್ತು ಕಾರ್ಯಾರಂಭ 
ಮಾಡಿದೆ. ಶೋಲಾಪುರ-ಗದಗ ಗೇಜ್‌ ಪರಿವರ್ತನೆ ಮತ್ತು ಹೊಸಪೇಟೆ-ಗುಂಟಕಲ್‌ ದ್ವಿಪಧೀಕರಣವನ್ನು 
. ಎಶೈಲ್ವೇಯು ಸ್ವತಃ ಪೂರ್ಣಗೊಳಿಸಿದೆ . ಮತ್ತು. ಕಾರ್ಯಾರಂಭ ಮಾಡಿದೆ. ಗೌರವಾನ್ವಿತ ಸುಪ್ರೀಂ ಕೋರ್ಟ್‌ನ 
”್‌ ಕಂದ್ರ ಅಧಿಕಾರ ಸಮಿತಿಯ . ಆದೇಶದಿಂದಾಗಿ ಹುಬ್ಬಳ್ಳಿ - ಅಂಕೋಲಾ ಹೊಸ ಮಾರ್ಗವನ್ನು 
ನಿಲ್ಲಿಸಲಾಯಿತು. ಸುಪ್ರೀಂ ಕೋರ್ಟ್‌ ನಿಂದ ರಚನೆಯಾದ ಕೇಂದ್ರ ಸಬಲೀಕರಣ ಸಮಿತಿಯು (central 
,:: Empowered Committee) ಕ್ಷೇತ್ರ ಭೇಟಿಯ ನಂತರ ಅರಣ್ಯ ಭೂಮಿಯನ್ನು ಬೇರೆಡೆಗೆ 
ತಿರುಗಿಸಿದ್ದರಿಂದ ಯೋಜನೆಯನ್ನು ತೆರವುಗೊಳಿಸಲು ಶಿಫಾರಸು ಮಾಡಿಲ್ಲ, ಗೌರವಾನ್ವಿತ ಸುಪ್ರೀಂ ಕೋರ್ಟ್‌ 
ಈ ವಿಷಯವನ್ನು ರಾಷ್ಟ್ರೀಯ ' ಹಸಿರು ನ್ಯಾಯಮಂಡಳಿಗೆ National green tribunal (NGT) 
ವರ್ಗಾಯಿಸಿತು ಮತ್ತು ಸರಣಿ ವಿಚಾರಣೆಗಳ ನಂತರ, ೫67 ಯ ಈ ಯೋಜನೆಯನ್ನು ಪ್ರತಿಪಾದಿಸುವವರಿಗೆ 
ರಾಜ್ಯ ಸರ್ಕಾರವನ್ನು ಸ್ಥಳಾಂತರಿಸಲು ಸೂಕ್ತವಾದ ' ಪ್ರಸ್ತಾವನೆಯನ್ನು ಸಲ್ಲಿಸುವ ಮೂಲಕ ಅರ್ಜಿಯನ್ನು 
ವಿಲೇವಾರಿ ಮಾಡಿದೆ. ಈ ಯೋಜನೆಗಾಗಿ ನಡೆದ ಸಭೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ, ಸರ್ಕಾರದ ಮುಖ್ಯ 
ಕಾರ್ಯದರ್ಶಿ ಅರಣ್ಯ ಭೂಮಿಯನ್ನು ಹಸ್ತಾಂತರಿಸುವ ವಿವರವಾದ ಪ್ರಸ್ತಾವನೆಯನ್ನು Ministry of 
Environment and Forests ಗೆ ಸಲ್ಲಿಸಲು ತೀರ್ಮಾಸಿಸಲಾಗಿತ್ತು, ಇದರ ಕುರಿತಾಗಿ ಕರ್ನಾಟಕ 
ಸರ್ಕಾರವು ರೈಲ್ವೇ ಸಜಿವಾಲಯದೊಂದಿಗೆ ಸಮಾಲೋಚಿಸಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. 


'K-RIDE ನ ಅಧಿಕೃತ: ಮತ್ತು ಷೇರು ಪಾವತಿಸಿದ ಬಂಡವಾಳವು ಈ ಕೆಳಗಿನಂತಿವೆ. 


ಅಧಿಕೃತ ಷೇರು ಬಂಡವಾಳ -:  100ಕೋಟಿರೂ 
ಪಾವತಿಸಿದ ಷೇರು ಬಂಡವಾಳ - ರೂ. 30 ಕೋಟಿ 


” ಷೇರುದಾರರ ವಿವರಗಳು ಕೆಳಗಿನಂತಿವೆ: 


ಷೇರುದಾರರಹೆಸರುಗಳು ಷೇರುದಾರಿಕೆ (ಕೋಟಿಗಳಲ್ಲಿ % ಷೇರುದಾರಿಕೆ 
ಮೊತ್ತ) 
ರೈಲ್ವೇಸಚಿವಾಲಯ/ಭಾರತಸರ್ಕಾರ 14.70 49.00 
ಕರ್ನಾಟಕ ಸರ್ಕಾರ 15.30 51.00 
ಒಟ್ಟು 30.00 100.00 


ರೈಲ್ವೇ ಸಚಿವಾಲಯದ ನಿರ್ದೇಶನಗಳ ಆಧಾರದ ಮೇರೆಗೆ ಈ ಕಂಪನಿಯುನ್ನು ರಾಜ್ಯ ಸರ್ಕಾರದೊಡನೆಯು 
ಜಂಟಿ ಉದ್ಯಮ ಸಂಸ್ಥೆಯಾಗಿ ಪುನರ್ರಚಿಸಲಾಯಿತು, ಈ ಜಂಟಿ ಉದ್ಯಮದಲ್ಲಿ ಕರ್ನಾಟಕ ಸರ್ಕಾರ ಮತ್ತು 
ರೈಲ್ವೇ ಸಚಿವಾಲಯ ಇಲಾಖೆಗಳು ಕ್ರಮವಾಗಿ 51:49 ಅನುಪಾತದಲ್ಲಿ ಹೂಡಿಕೆ. ಹೂಡುವುದೆಂದು 
ನಿರ್ಣಯಿಸಲಾಯಿತು, ಈ ನಿರ್ಣಯವನ್ನು 17.10.2018 ರಂದು ತೆಗೆದುಕೊಂಡ ಪರಿಷ್ಕೃತ ಪಾಲುದಾರರ 
ಒಪ್ಪಂದದ ಅನುಸಾರವಾಗಿ ಕೈಗೊಳ್ಳಲಾಯಿತು. ಕೆ-ರೈಡ್‌ ಅನ್ನು ಒಂದು ರಾಜ್ಯ ಜಂಟಿ ಉದ್ದಿಮೆಯಾಗಿ 
ಮರುರಚಿಸುವ ದೃಷ್ಟಿಯಿಂದ, ಕಂಪನಿಯ ಚಟುವಟಿಕೆಗಳು / ವ್ಯಾಪ್ತಿಯನ್ನು ವಿಸ್ತರಿಸಲಾಗಿದ್ದು, ಕಂಪನಿಯ 
ಹಲವಾರು ಚಟುವಟಿಕೆಗಳ ಪೈಕಿ ಈ ಕೆಳಕಂಡ ಕೆಲವು ಪ್ರಮುಖ ಚಟುವಟಿಕೆಗಳೂ ಸೇರಿವೆ; 


ಅ) . ಜಂಟಿ ಉದ್ಯಮಗಾರರು ಮಾಡಿಕೊಂಡ ಒಪ್ಪಂದಕ್ಕೆ ಅನುಗುಣವಾಗಿ ನಿರ್ಣಾಯಕ ಸಂಪರ್ಕ/ಸಾಮರ್ಥ್ಯ 
ಹೆಚ್ಚಳಕ್ಕೆ ಪ್ರಮುಖವೆನಿಸುವ ಕಾರ್ಯಸಾಧ್ಯತೆಯ ತೆರವು ನಿಧಿಯ ಅವಶ್ಯಕತೆ ಇರುವ ರೈಲ್ವೇ ಯೋಜನೆಗಳು 
ಮತ್ತು ./ ಅಥವಾ ಯೋಜನೆಗಳ ಅಭಿವೃಧ್ಧಿ, ಅವುಗಳಿಗೆ ಹಣ ಒದಗಿಸುವಿಕೆ ಮತ್ತು ಅವುಗಳ 
ಅನುಷ್ಠಾನಗೊಳಿಸುವಿಕೆ : : 


ಆ) . ರೈಲ್ವೇ ಯೋಜನೆಗಳ ಕಾರ್ಯಸಾಧ್ಯತೆಯ ಪರಿಶೀಲನೆಗಾಗಿ ಮೋಜಣಿಗಳ ಕೈಗೊಳ್ಳುವಿಕೆ, ವಿಸ್ಪೃತವಾದ ' 
ಯೋಜನಾ ವರದಿಗಳ ತಯಾರಿಕೆ . (ಡಿಪಿಆರ್‌) : 

ಇ) ರೈಲ್ಲೇ ಯೋಜನೆಗಳ ಮಂಜೂರಾತಿಗಾಗಿ ಪ್ರಕ್ರಿಯೆ (ಮಂಡಳಿ ಅಥವಾ ಉದ್ದಿಮೆದಾರದಿಂದ 
ಗುರುತಿಸಲ್ಪಟ್ಟವು) : 

ಈ) ರೈಲ್ವೇ ಯೋಜನೆಗಳನ್ನು ಕೆ ಸಗೊಳ್ಳುವುದಕ್ಕಾಗಿ  ಉಪ/ವಿಶೇಷ ಉದ್ದೇಶದ ವಾಹನಗಳನ್ನು 
ಅಳವಡಿಸಿಕೊಳ್ಳುವುದು ಮತ್ತು ಅದಕ್ಕೆ ಹಣ ಒದಗಿಸುವುದು ಮತ್ತು, 4 


ಉ) ಕರಾರು ಪತ್ರದಲ್ಲಿ ಬರೆದಿರುವಂತೆ, ' ಜಂಟಿ ಉದ್ದಿಮೆಯಲ್ಲಿ ರನ ಎರಡೂ ಪಕ್ಷಗಳ . ಉದೆ ಎೀಶವು 
ಫಲಪ್ರದವಾಗಲು ಅವಶ್ಯಕವಾಗಬಹುದಾದ, ಮತ್ತು ಮೇಲೆ ಸ್ಪಷ್ಟವಾಗಿ ಉಲ್ಲೇಖಿಸಿಲ್ಲದ, ಎಲ್ಲ 
ಕಾರ್ಯಗಳ ಕೈಗೊಳ್ಳುವಿಕೆ. K 


ಬೆಂಗಳೂರು ಉಪ ನಗರ ರೈಲು ಯೋಜನೆ ಮತ್ತು ದ್ವಿಪಥೀಕರಣಗೊಳಿಸುವ ಯೋಜನೆಗಳ ಅಂದಾಜು 
ವೆಚ್ಚವನ್ನು ಅನುಬಂಧ -2 ರಲ್ಲಿ ನೀಡಲಾಗಿದೆ. 


ಮನು —0b 


ಕೈರೈಡ್‌ ನಲ್ಲಿ ಕೆಲಸ ನಿರ್ವಹಿಸುತಿರುವ ಅಧಿಕಾರಿ/ಸಿಬ್ಬಂದಿಗಳ ವಿವರ 


ರಿತೇಶ್‌ ಕುಮಾರ್‌ 


ಫಣಿ 


ಎ 
ಸಹಾಯಕವ್ಯವಸ್ತಾಪಕರು/ಸಿವಿಲ್‌ 
ಸಹಾಯಕವ್ಯವಸ್ತಾಪಕರು/ಹಣಕಾಸು 


ಸಹಾಯಕವ್ಯವಸ್ತಾಪಕರು/ಎಸ್‌ &ಟಿ 


ಸಹಾಯಕವ್ಯವಸ್ತಾಪಕರು/ಸಿವಿಲ್‌ 


5 ಕ್‌ 
2 ನೀರಜ್‌ ಅಗ್ರವಾಲ್‌ ನಿರ್ದೇಶಕರು (ಪಿಒಪಿ) 
[3 ] ಹರೇಂದ್ರಪಾಂಡ  ನಿರ್ದೇಶಕರುಬಿಡಿಷಿಎಘ) 3723 
4 | ಎಸ್‌ ಎನ್‌ ಶ್ರೀನಿವಾಸ [3ಂಪನಿಕಾರ್ಯದರ್ಶಿ 296,765 
5 ಮೇದುಲಾಶ್ರೀಧರ್‌ ಪ್ರಧಾನವ್ಯವಸ್ಮಾಪಕರು/ಸಿಬಿಲ್‌ 297,270 
[6 | ಪ್ರವೀಣ್‌ಕುಮಾರ್‌ . | ಪ್ರಧಾನವ್ಯವಸ್ಮಾಪಕರು/ಸಿವಿಲ್‌ 2,63,990 
3,21,370 
8 | ಅವಧೇಶನುಹ್ರಾ 7 ಪಧಾನವ್ಯವಸ್ತಾಪಕರು/ಹಣಕಾಸು 1,93,500 
9 | ನಾರಾಯಣಸ್ವಾಮಿಸುಬ್ಬಮಣಿಯನ್‌ 
10 _ | ಮಹದೇವಸ್ವಾಮಿಕೆ.ಆರ್‌ ಪ್ರಧಾನವ್ಯವಸ್ತಾಪಕರು/ಸಿವಿಲ್‌ 
1,70,490 
1,57,370 
ಜಂಟಿಪ್ರಧಾನವ್ಯವಸ್ತಾಪಕರು/ಎಲೆಕ್‌. 1,30,618 
14 | ಉಮೇಶ್‌ ಎಂ. ಆರ್‌ ಜಂಟಿಪುಧಾನವ್ಯವಸ್ಮಾಪಕರು/ಎಸ್‌ &ಟಿ 1,88,730 
15 ಪೂನಂಧೀರೂಭಾಯಿಸಿಂಥವ್‌ ಜಂಟಿಪುಧಾನವ್ಯವಸ್ವಾಪಕರು/ಹಣಕಾಸು 1,54,250 
16 1 ರವಿಪ್ರಕಾಶ್‌ ಕರ್ಚೆಳ ಹೆಚ್ಚುವರಿಪ್ರಧಾನವ್ಯವಸ್ತಾಪಕರು/ಎಸ್‌ &ಟಿ 1,25,000 
[7 [ಬಿಎಸ್‌ಕಿರರ "1 ಹೆಚ್ಚುವರಿಪ್ರಧಾನವ್ಯವಸ್ತಾಪಕರು/ ಎಜ್‌. ಆರ್‌ 
19 | ಶೀವಿವಾಸಲುಜಿ 
20 | ಡಾ. ಜಗದೀಶ್‌ ಕೆ. ನಾಯಕ್‌ 
ಪ್ರಕಾಶ್‌ ಜಿಗಾವ೦ಕರ್‌ ಉಪಪ್ರಧಾನವ್ಯವಸ್ತಾಪಕರು/ ಸಿವಿಲ್‌ 1,47,250 
ಕೇಶವನ್‌ ಕೃಷನ್‌ ಉಪಪ್ರಧಾನವ್ಯವಸ್ವಾಪಕರು! ಸಿವಿಲ್‌ 1,47,250 
2 142,500 
24 _] ಅನಂತಮೂರ್ತಿಸಿ 
25 | ಹರ್ಷಬಂ. ಆರ್‌ 
ಸಲ್ಮಾನ್‌ ಎಕ ಹಿರಿಯವ್ಯವಸ್ತಾಪಕರು/ಎಸ್‌ ೩ಟಿ 91250 
91,250 
28 
29 
30 ಯಶವಂತ್‌ ರಾವ್‌ ಎಂ. ಬಿರಾದಾರ್‌ ವ್ಯವಸ್ಮಾಪಕರು/ಸಿಬಿಲ್‌ 84,300 
31 | ವಸಂತಾಕುಮಾರಿಯು ಶಿರಸೇದಾರ್‌ 74,121 
37 | ಬಿ.ದೀನೇಶ್‌ 
ಉಪ. ವ್ಯವಸ್ತಾಪಕರು /ಎಸ್‌ &ಿಟಿ 1,17,450 
ಉಪ. ವ್ಯವಸ್ತಾಪಕರು / ಸಿವಿಲ್‌ 70.250 
35 
36 70,250 
37 | ಪರುಣಪುಸಾದ್‌ ಜಡಿಯಾನ ಉಪ. ವ್ಯವಸ್ತಾಪಕರು /ಸಿವಿಲ್‌ 70,250 
ಪ್ರಗದೀಶ್‌ ಉಪ. ವ್ಯವಸ್ಮಾಪಕರು /ಸಿಬಿಲ್‌ 70,250 
39 70250 
40 
4) ಉಪ. ವ್ಯವಸ್ತಾಪಕರು /ಸಿವಿಲ್‌ 
ಉಪ. ವ್ಯವಸ್ತಾಪಕರು /ಸಿವಿಲ್‌ 

3 | ಸಂದೇಶ್‌ ಕುಮಾರ್‌ ಎನ್‌ ಉಪ. ವ್ಯವಸ್ಥಾಪಕರು /ಸಿವಿಲ್‌ 
[44 | ವಿಕಾಸ್‌ಕುಮಾರ್‌ ಉಪ. ವ್ಯವಸ್ವಾಪಕರು /ಸಿವಿಲ್‌ 

45 | ಬುಸ್ತಿರಂಗಾರಾವ್‌ ಉಪ. ವ್ಯವಸ್ವಾಪಕರು /ಸಿಮಿಲ್‌ 70,250 
46 ಯತೀಶ್‌ ಅವ್ನಾರ್‌ ಉಪ. ವ್ಯವಸ್ತಾಪಕರು /ಸಿಬಿಲ್‌ 70,250 
47 } ಬಿಹಂಪಣ, ಉಪ. ವ್ಯವಸ್ತಾಪಕರು 54,000 

ಉಪ. ವ್ಯವಸ್ವಾಪಕರು 
;ವಸ್ತಾನ 
ಮಂಗಳಗೌರಿಎನ್‌. ಎಸ್‌ 


53,250 


56 ಸಂಕೇತ್‌ ಕುಲಾಲ್‌ ಸಹಾಯಕವ್ಯವಸ್ವಾಪಕರು/ಸಿವಿಲ್‌ 53,250 
57 | ವೀರಭದ್ರಸ್ವಾಮಿ ಸಹಾಯಕವ್ಯವಸ್ಥಾಪಕರು/ಸಿವಿಲ್‌ 53,250 
58 | ಕುಶ್‌ ದೇಶವಾಲ್‌ ಸಹಾಯಕವ್ಯವಸ್ಮಾಪಕರು/ಸಿವಿಲ್‌ 53,250 
59 ಮನೋಜ್‌ ಹೆಚ್‌.ಕೆ ಸಹಾಯಕವ್ಯವಸ್ಥಾಪಕರು/ಸಿವಿಲ್‌ 53,250 
60 | ಸೈದ್‌ ಉಸ್ಟಾನ್‌ ಸಹಾಯಕವ್ಯವಸ್ಮಾಪಕರು/ಸಿವಿಲ್‌ 39,000 
61 | ಎಸ್‌. ಬಾಲಾಜಿ ಸಹಾಯಕವ್ಯವಸ್ಮಾಪಕರು/ಎಸ್‌ &ಟಿ 40,000 
| ಟಿಎನ್‌ ರವಿಪ್ರಕಾಶ್‌ | ಸರ್ನೇಯರ್‌ 56,563 
6 | ಜಿಸಿಜ್ಞಾನೇಶ್‌ ಸರ್ವೇಯರ್‌ 3 49114 
64 | ದೀವಾಗರ್‌ ಏಸ್‌ ಹಿರಿಯಕಾರ್ಯನಿರ್ವಾಹಕ / ಸಿವಿ 46,800 
[65 | ಭರತ್‌ಕುಮಾರ್‌ ಎಂ. ಹಿರಿಯಕಾರ್ಯನಿರ್ವಾಹಕ / ಸಿವಿಲ್‌ 39,000 
66 | ಕೆನಿಜಂತನ್‌ ಹಿರಿಯಕಾರ್ಯನಿರ್ವಾಹಕ / ಐಟಿ 39,000 
67 | ಗಡ್ಡಪುರಫ ಹಿರಿಯಕಾರ್ಯನಿರ್ವಾಹಕ / ಸಿವಿಲ್‌ 46,800 
68 | ಸನಿತಾಹೆಜ್‌ ಕಾರ್ಯನಿರ್ವಾಹಕಸಹಾಯಕರು ' 39,000 
69 | ತನುಜಾಬಿಅವರಣಲಿ ಹಿರಿಯಕಾರ್ಯನಿರ್ವಾಹಕ / ಎಲೆಕ್‌. 39,000 
70 _ | ಪ್ರಬೀಣಕುಮಾರ್‌ ವಿ ಹಿರಿಯಕಾರ್ಯನಿರ್ವಾಹಕ / ಎಸ್‌ &ಟಿ 39,000 
71 | ಹಿಮಾಂಶುಗುಪ್ತಾ ಹಿರಿಯಕಾರ್ಯನಿರ್ವಾಹಕ / ಸಿವಿಲ್‌ 16,354 
72 | ಮೊಪರ್ತಿಮಹೇಶ್‌ ಕುಮಾರ್‌ ಹಿರಿಯಕಾರ್ಯನಿರ್ಮಾಹಕ / ಎಸ್‌ &ಟಿ 39,000 
73 | ಧನಲಕ್ಷಿವಿ ಹಿರಿಯಕಾರ್ಯನಿರ್ವಾಹಕ / ಸಿವಿಲ್‌ 39,000 
74 | ರಮೇಶ್‌ರೆಡ್ಡಿ ಹಿರಿಯಕಾರ್ಯನಿರ್ವಾಹಕ ! ಸಿಬಿಲ್‌ 39,000 
75 | ಸಂಜಯ್‌ ಕುಮಾರ್‌ ಕೆಎಸ್‌ ಹಿರಿಯಕಾರ್ಯನಿರ್ವಾಹಕ / ಸಿಬಿಲ್‌ 39,000 
76 | ಸುಧೀರ್‌ ಕೃಷ್ಣನ್‌ ಹಿರಿಯಕಾರ್ಯನಿರ್ವಾಹಕ / ಸಿವಿಲ್‌ 39,000 
77 | ಪ್ರತೀಕ್‌ ವಶಿಷ್ಠ ಹಿರಿಯಕಾರ್ಯನಿರ್ವಾಹಕ / ಎಲೆಕ್‌. 39,000 
78: | ಅವದೇಶ್‌ ಕುಮಾರ್‌ ಹಿರಿಯಕಾರ್ಯನಿರ್ವಾಹಕ / ಸಿವಿಲ್‌ 39,000 
79 | ಡೊಮಿನಿಕ್‌ ರಾಜ್‌ ಹಿರಿಯಕಾರ್ಯನಿರ್ವಾಹಕ ! ಸಿವಿಲ್‌ 39,000 
80 | ಸುಹಾಸ್‌ ಎಸ್‌ ಕುಮಾರ್‌ ಹಿನಿಯಕಾರ್ಯನಿರ್ವಾಹಕ / ಹಣಕಾಸು 39,000 
81 | ಜೀವನ್‌ ಕುಮಾರ್‌ ಹಿರಿಯಕಾರ್ಯನಿರ್ವಾಹಕ / ಮೆಕ್‌ 39,000 
82 | ರಮ್ಯಶ್ರೀ ಕಾರ್ಯನಿರ್ವಾಹಕಸಹಾಯಕರು 8,709 
83 | ಗೋಪಾಲ್‌ ಕ್ರಷ್ಣಪಾಣಿಗಹಿ ಹಿನಿಯಕಾರ್ಯನಿರ್ವಾಹಕ / ಹಣಕಾಸು 39,000 
84 | ಪೃಥ್ಲೀರಾಜ್‌ ಹೆಚ್‌ ಎಸ್‌ ಹಿನಿಯಕಾರ್ಯನಿರ್ವಾಹಕ / ಸಿಬಿಲ್‌ ' 39,000 
85 | ಲೋಹಿತ್‌ ನಾಯಕ್‌ ಹಿರಿಯಕಾರ್ಯನಿರ್ವಾಹಕ / ಸಿವಿಲ್‌ 39,000 
86 _ | ಕಟ್ಟುಂಗವೆಂಕಟರಮಣ ಹಿರಿಯಕಾರ್ಯನಿರ್ವಾಹಕ / ಎಲೆಕ್‌. 39,000 
87 ಬಿಕೆಭರತಾ ಹಿನಿಯಕಾರ್ಯನಿರ್ವಾಹಕ 32,500 
88 | ಸೌಮ್ಯಪಿ ಕಾರ್ಯನಿರ್ವಾಹಕ / ಹೆಚ್‌ ಆರ್‌ 30,000 
89 "| ಅಂಬಿಕಎಲ೦ ಕಾರ್ಯನಿರ್ವಾಹಕ / ಸಿವಿಲ್‌ 30,000 
90 | ಅಕ್ಷಯ್‌ ಅನಂತಮಡುಗುಣಿ ಕಾರ್ಯನಿರ್ವಾಹಕ / ಐಟಿ 30,000 
91 ಅದ್ನಾನ್‌ ಅಜೀಜ್‌ ಕಾರ್ಯನಿರ್ವಾಹಕ / ಎಲೆಕ್‌. 30,000 
92 | ಪ್ರದೀಪ್‌ ಎಂ. ಎಸ್‌. ಕಾರ್ಯನಿರ್ವಾಹಕ / ಸಿವಿಲ್‌ 30,000 
93 | ರಂಜಿತ. ಆರ್‌ ಕಾರ್ಯನಿರ್ವಾಹಕ / ಹಣಕಾಸು 30,000 
94 ಎಂ. ಬಾಲಾಜಿ ಉಪತಡಕ್‌ 38,078 
95 | ಸೋಕನ್‌ ಉಪತಡಕ್‌ 30,313 
96 | ಮನೀಶ್‌ ಸಿಂಗ್‌ ಪರಿಚಾರಕ 27,605 
97 | ಎಂ. ಪಡಿವೇಲು ಮಲ್ವಿಟಾಸ್ಮಿಂಗ್‌ ಅಸಿಸ್ಟೆಂಟ್‌ 22,600 
98 | ಎಸ್‌.ತಿಮ್ಮೇಗೌಡ ಮಲ್ವಿಟಾಸ್ಸಿಂಗ್‌ ಅಸಿಸ್ಟೆಂಟ್‌ 15,100 
ಒಕಟ್ಟುವೇತನ 90,86,785 


